ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 158 (180) 
2: ವಿಧಾನ ಪರಿಷತ್‌ ಸದಸ್ಯರ ಹೆಸರು : ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
3." ಉತ್ತರಿಸುವ ಸಚಿವರು : ತೋಟಗಾರಿಕೆ ಸಚಿವರು 
4. ಉತ್ತರಿಸಬೇಕಾದ ದಿನಾಂಕ : 03-03-2020. 
ಕ. ಪ್ರಶ್ನೆ. ಉತ್ತರ 
ಸಲ) 
1. | ಉತ್ತರ ಕರ್ನಾಟಕದ ತೋಟಗಾರಿಕೆ 
ಮುಖ್ಯ ಬೆಳೆಯಾದ ದ್ರಾಕ್ಷಿ 
ಬೆಳೆಗಾರರು ಪ್ರತಿವರ್ಷ ಬೆಳೆದ ಹೌದು 


ಉತ್ಪನ್ನಗಳಿಗೆ ನ್ಯಾಯ ಸಮ್ಮತ ಬೆಲೆ 
ಸಿಗದೆ ಸಮಸ್ಯೆ ಎದುರಿಸುತ್ತಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

2 | ಎಷ್ಟು ಜಮೀನಿನಲ್ಲಿ ಎಷ್ಟು| ಬೀಜರಹಿತ, ಅನಾಬೆಶಾಹಿ, ಬೆಂಗಳೂರು ಬ್ಲೂ, ಶರತ್‌ 
ಪ್ರಮಾಣದ ದ್ರಾಕ್ಷಿಯನ್ನು | ಸೀಡ್‌ ಲೆಸ್‌, ವೈನ್‌ ತಳಿಗಳು ಮತ್ತು ಇತರೆ ತಳಿಗಳನ್ನು 
ಉತ್ಪಾದಿಸಲಾಗುತ್ತಿದೆ? (ಜಿಲ್ಲಾವಾರು | ಒಳಗೊಂಡು ಅಂದಾಜು 26,600 ಹೆಕ್ಟೇರ್‌ ಜಮೀನಿನಲ್ಲಿ 
ಮಾಹಿತಿ ನೀಡುವುದು) ದ್ರಾಕ್ಲಿಯನ್ನು ಬೆಳೆಯಲಾಗುತ್ತಿದ್ದು, ಒಟ್ಟು 5.24 ಲಕ್ಷ 

ik ಮೆ.ಟನ್‌ ಉತ್ಪಾದಿಸಲಾಗುತ್ತದೆ. ಜಿಲ್ಲಾವಾರು 
ಮಾಹಿತಿಯನ್ನು ಅನುಬಂಧ ದಲ್ಲಿ ನೀಡಲಾಗಿದೆ. 

3 | ರಾಜ್ಯದಲ್ಲಿ ಪ್ರತಿವರ್ಷ ಎಷ್ಟು| ರಾಜ್ಯದಲ್ಲಿ ಪ್ರತಿವರ್ಷ ಅಂದಾಜು 26,600 ಹೆಕ್ಟೇರ್‌ 
ಹೆಕ್ಟೇರ್‌ ಜಮೀನಿನಲ್ಲಿ ದ್ರಾಕ್ಲಿ ಬೆಳೆ | ಜಮೀನಿನಲ್ಲಿ ವಿವಿಧ ತಳಿಗಳ ದ್ರಾಕ್ಷಿ ಬೆಳೆ 
ಬೆಳೆಯಲಾಗುತ್ತದೆ? ಬೆಳೆಯಲಾಗುತ್ತಿದೆ. 

4 |ದಾಕ್ಲಿ ಹಣ್ಣನ್ನು ರಫ್ತು. | ದ್ರಾಕ್ಷಿ ಹಣ್ಮನ್ನು ರಫು_ ಮಾಡುವುದರ ಮುಖಾಂತರ 
ಮಾಡುವುದರ ಮುಖಾಂತರ ರೈತರಿಗೆ | ರೈತರಿಗೆ ಯೋಗ್ಯಬೆಲೆ ದೊರಕಿಸಿಕೊಡಲು ಈ ಕೆಳಕಂಡ 
ಯೋಗ್ಯಟೆಲೆ . ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ: | 
ದೊರಕಿಸಿಕೊಡುವುದರೊಂದಿಗೆ 1.ತಾಜಾ ದ್ರಾಕ್ಷಿ ಹಣ್ಣು ಹಾಗೂ ಇನ್ನಿತರೆ ತೋಟಗಾರಿಕೆ 
ವಿದೇಶಿ ವಿನಿಮಯದಲ್ಲಿ ಗಳಿಕೆ | ಬೆಳೆಗಳನ್ನು ರಫ್ತು ಮಾಡಲು ಅನುಕೂಲವಾಗುವಂತೆ 
ಮಾಡಲು ಸರ್ಕಾರ ಯಾವ | ಅವಶ್ಯಕವಿರುವ ಕೊಯ್ಲಿನ ನಂತರದ ಮೂಲಭೂತ 
ಕ್ರಮಕೈೆಗೊಂಡಿದೆ? ಸೌಕರ್ಯಗಳಾದ ಪ್ಯಾಕ್‌ಹೌಸ್‌, ಪ್ರೀ-ಕೂಲಿಂಗ್‌ ಘಟಕ, 


ಶೀತಲಗೃಹ, ಶೀತಲವಾಹನ ಮುಂತಾದವುಗಳನ್ನು 
ಕೆಪಕ್‌ ಸಂಸ್ಥೆಯಿಂದ ಉತ್ತರ ಕರ್ನಾಟಕದಲ್ಲಿ 
ವಿಜಯಪುರ, ಬಾಗಲಕೋಟೆ, ಹುಬ್ಮಳ್ಳಿ, ಕುಷ್ಟಗಿ ಹಾಗೂ 
ಹುಮ್ಹಾಬಾದ್‌ಗಳಲ್ಲಿ ಸ್ಥಾಪಿಸಲಾಗಿದೆ. 

2.ರಫ್ತು; ಯೋಗ್ಯ ಗುಣಮಟ್ಟದ ದ್ರಾಕ್ಲಿ ಬೆಳೆಯಲು 
ಅನುಕೂಲವಾಗುವಂತೆ ಅನುಸರಿಸಬೇಕಾದ ಬೇಸಾಯ 
ಕ್ರಮಗಳ ಕುರಿತಂತೆ ಭಾರತೀಯ ತೋಟಗಾರಿಕಾ 


ಸಂಶೋಧನಾ ಸಂಸ್ಥೆಯ ಸಹಯೋಗದೊಂದಿಗೆ 
ಕೈಪಿಡಿಯನ್ನು ಪ್ರಕಟಿಸಿ ರೈತರಿಗೆ ವಿತರಿಸಲಾಗಿದೆ 


C:\Users\Asst-Adm-Horti\Desktop\LCQ 1) Veg\LCQ-180.Docx 


[ 


ಮ 


ಹಾಗೂ ಈ ವಿಟ್ಕಿನಲ್ಲಿ ನುರಿತ ವಿಜ್ಞಾನಿಗಳೊಂದಿಗೆ | 


ಕಾರ್ಯಾಗಾರವನ್ನು ಸಹ ಏರ್ಪಡಿಸಲಾಗಿದೆ. 

3. ಅಪೆಡಾ ಸಹಯೋಗದೊಂದಿಗೆ ರಾಜ್ಯದಲ್ಲಿ ರಫ್ತು 
ಯೋಗ್ಯ ಗುಣಮಟ್ಟದ ದ್ರಾಕ್ಷಿ ಉತ್ಪಾದಿಸುವ ರೈತರಿಗೆ 
ರಫ್ತು ಮಾಡಲು ಅನುವಾಗುವಂತೆ “6rರೀಗೀ!"ನಲ್ಲಿ 
ನೋಂದಾಯಿಸಲು ತೋಟಗಾರಿಕೆ ಇಲಾಖೆಯಿಂದ ಕ್ರಮ 
ಕೈಗೊಳ್ಳಲಾಗಿದೆ. 

4. ದ್ರಾಕ್ಷಿ ಬೆಳೆಗಾರರಿಗೆ ಉತ್ತಮ ಗುಣಮಟ್ಟದ ದ್ರಾಕ್ಷಿ 
ಬೆಳೆಯಲು ಪ್ರದೇಶ ವಿಸ್ತರಣೆಗೆ ಆರ್ಥಿಕ ನೆರವು 
ನೀಡಲಾಗುತ್ತಿದೆ. 

5. ದ್ರಾಕ್ಷಿ ಬೆಳೆಯು ಅತಿ ಶೀಘ್ರವೇ ಹಾಳಾಗುವ ಗುಣ 
ಹೊಂದಿರುವುದರಿಂದ ಕಟಾವಿನ ನಂತರದ ಸಮರ್ಪಕ 
ನಿರ್ವಹಣೆಗೆ ಅಗತ್ಯವಿರುವ ಮೂಲ ಸೌಲಭ್ಯಗಳಾದ 
ಪ್ಯಾಕ್‌ ಹೌಸ್‌ , ರೆಸಿನ್‌ ಶೆಡ್‌, ಇತ್ಯಾದಿಗಳನ್ನು 
ನಿರ್ಮಿಸಲು ನೆರವು ನೀಡಲಾಗುತ್ತಿದೆ. 


6. ತಾಜಾ ದ್ರಾಕ್ಲಿಯನ್ನು ಸಂಸ್ಕರಿಸಿ 
ಒಣದ್ರಾಕ್ಷಿಯನ್ನಾಗಿಸಲು ಮೂಲ ಸೌಲಭ್ಯ ಕಲ್ಪಸಲು 
ಸಹಾಯಧನ ನೀಡಲಾಗುತ್ತಿದೆ. 


7. ದ್ರಾಕ್ಲಿ ಕಟಾವಿನ ನಂತರದ ಸಮರ್ಪಕ ಹ್ಯಾಂಡ್ಲಿಂಗ್‌ 
ಮತ್ತು ಸಾಗಣೆಗಾಗಿ ಪ್ಲಾಸ್ಟಿಕ್‌ ಕೇಟ್‌ ಗಳ ಬಳಕೆಯನ್ನು 
ಪ್ರೋತ್ಸಾಹಿಸಿ ಸಹಾಯಧನ ನೀಡಲಾಗುತ್ತಿದೆ. 

8.ದ್ರಾಕ್ಲಿ ಬೆಳೆಯನ್ನು ಪಹ್ಲಿಗಳ ಬಾಧೆಯಿಂದ ರಕ್ಷಿಸಲು 
ಅಂಟಿ ಬರ್ಡ ನೆಟ್‌ಗಾಗಿ ಸಹಾಯಧನ ನೀಡಲಾಗುತ್ತಿದೆ. 


ಸಂ:ತೋಇ 65 ತೋಣಇವಿ 2020 


C-\Users\Asst-Adm-Horti\Desktop\LcQ 1) Veg\LCQ-180.Docx 


(ನಾರಾಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ದ್ರಾಕ್ಷಿ ಬೆಳೆಯ ಜಿಲ್ಲಾವಾರು ಮಾಹಿತಿ 


(ವಿಸ್ತೀರ್ಣ : ಹೆಕ್ಟೇರುಗಳಲ್ಲಿ, ಉತ್ಪಾದನೆ : ಮೆ.ಟನ್ನುಗಳಲ್ಲಿ) 
ಅ, ಬೆಂಗಳೂರು ನೀಲಿ ಆ, ಅನಾಬಿ ಷಾಹಿ ಇ, ಬೀಜರಹಿತ ಈ. ವೈನ್‌ ಗ್ರೇಪ್‌ ಉ. ಇತರೆ ಒಟ್ಟು - ದ್ರಾಕ್ಷಿ 


ಉತ್ಪನ್ನ ಉತ್ಪನ, ವಿಸ್ತೀರ್ಣ ಉತ್ಪನ್ನ ವಿಸ್ತೀರ್ಣ ಉತ್ಪನ್ನ ವಿಸ್ತೀರ್ಣ ಉತ್ಪನ್ನ ವಿಸ್ತೀರ್ಣ ಉತ್ಪನ್ನ 


9009 4 80 0 0 8 200 0 0 440 9289 


26454 165 4094 | 227 2448 82 438 310 3265 2218 36679 
16740 1750 66074 184 3908 3 45 436 11245 3008 98012 


0 0 0 0 0 0 0 0 0 0 0 
0 0 0 1 8 0 0 0 0 1 8 
7 178 1 0 0 
0 0 0 0 
0 0 0 0 0 0 0 0 
836 3 48 0 0 0 0 10 52 60 936 
6 130 1808 2532 39417 59 645 12 93 2735 41968 
0 ] 0 4396 73410 16 176 0 0 4612 73585 
0 0 0 11251 225020 175 3500 0 0 11426 228500] 
0 0 0 0 0 0 0 0 0 0 0|. 
0 0 0.00 50 570 0 0.00 0.00 0 50 570 
0 .00 H 0 
0 0 


0 
0 
0 
0 0 
56610 2072 72568 20537 373860 495] 6312 786 14905 26614 524255 


